UNIVERSAL 
LIBRARY 
WN 


OU 19886 


AdVddl | 
IVSHAINN 


ಯಾರೋ ಅಂದರು 


(೫ ದೃಶ್ಯಗಳ ಒಂದು ಜಾನಪದ ಗೀತಾ ನಾಟಕ) 


ಶಿನರಾನು ಕಾರಂತ 


ಪುತ್ತೂರು ದಸರಾ ಸಮಿತಿಯಿಂದ 


1988 


ಬೆಲೆ: ೦-೨-0 


ಯಾರೂ ಅಂದರು 


೫ ದುಶ್ಯಗಳ ಒಂದು ಜಾನಪದ ಗೀತಾ ನಾಟಕ 
ಲ" 


ಕಿವರಾಮ ಕಾರಂತ 


ಪುತ್ತೂರು ದಸರಾ ಸಮಿತಿಯಿಂದ 


1938 


ಬೆಲೆ: ೧-೨-೦ 


ಮು ನ್ನುಡಿ 


ಇದು (ಸೋಮಿಯ ಸೌಭಾಗ್ಯ'ದಂತೆ ರಚನೆಗೊಂಡ ಪುಟ್ಟ ಕೃತಿ. 
ಅದು ದುಃಖಪರ್ಯನಸಾಯಿ ಪ್ರಸಂಗ; ಇದು ಬರಿಯ ಪ್ರಹಸನ, ಇಲ್ಲಿ 
ಎಲ್ಲರೂ ಹಾಸ್ಯಕಾರರು, ಹಾಸ್ಯಕ್ಕೆ ತುತ್ತಾಗುವವನು ಎಂಥನನೆಂದು ಆ 
ಸ್ಥಿತಿಯಲ್ಲಿದ್ದ ಊಹಿಸಬೇಕು. 


ಈ ನಾಟಕದಲ್ಲಿನ ಪಾತ್ರಗಳ ಮಾತುಗಳ್ಳು ನಮ್ಮ ದಕ್ಷಿಣ ಕನ್ನಡದ 
ತುಳು, ಕನ್ನಡ ಹಾಡುಗಳ ರೀತಿಯಿಂದ 'ರಚನೆಗೊಂಡಿವೆ. ಇದನ್ನು ಈ 
ಬಾರಿಯ ದಸರೆಯಲ್ಲಿ ಪ್ರಯೋಗಕ್ಕೆ ತರುವ ಆಸೆ ನನ್ಮುಲ್ಲಿದೆ. ದಸರಾ 
ಸಮಿತಿಯವರು ಅದನ್ನು ವಾಚಕರಿಗೆ ಪುಸ್ತಕರೂಪದಲ್ಲಿ ಕೊಡಲು ನಿರ್ಧರಿಸಿ 
ದ್ದಾರೆ. ಹೀಗಿರಲು ಅದರ ಯಶಸ್ಸಿಗೆ ತನ್ನ ನಟವರ್ಗದ ಮಿತ್ರರೂ, 
ಸಮಿತಿಯವರೂ ಕಾರಣರೆಂದು ಬೇರೆ ಹೇಳುವ ಕಾರಣವಿದೆಯೇ? 


ಹ ಗ ಇತಿ, 
ಪುತ್ತೂರು. ಶಿವರಾಮ ಕಾರಂತ, 


ಪಾತ್ರ ಪರಿಚಯ 


ಸೂರು, ಬಿಕ್ಕ ಊರಿನ ಸುದ್ದಿಗೆ ಬಲಿಯಾಗುವ ದಂಪತಿಗಳು, 


ಚೋನು, ದೂಮ, ಪಾಸ, ಸಪರಮ್ಮ] ಇವರೆಲ್ಲ ಊರನರು. ಸೂರು 

ಅಚ , ಲಚ, ಸಾಂಬ, ಈಸೊರ, ) ಬಿರ್ಕರ ಕತೆಯಲ್ಲಿ ಆಸಕ್ತರಾದ 
ಜ ಒಬ © 

ಚಿಕ್ಕಪ್ಪ, ಕುಳ್ಳಪ್ಪು ಸುದ್ದಿಗಾರರು. 


ಸುಬ್ರಾಯ, ಸೇಸಣ್ಣ- ಸುದ್ದಿಗೆ ಆಗಂತುಕರಾಗಿ ಸೇರುವವರು. 


ಯಾರೋ ಅಂದರು 


೧ 
(ತೆರೆಯ ಹೊರಗೆ ಜನರ ಪಿಸು ಮಾತುಗಳು ಕೇಳಿಸುವುವು.) 


ಯಾರೋ ಅಂದರು! 
ಏನಂತೆ? 
ಯಾರೋ ಅಂದರು; ಯಾರೋ ಅಂದರು!! 
ಏನಂತೆ? ಏನಂತೆ? 
ಯಾರೋ ಅಂದರು; ಯಾರೋ ಅಂದರು! ಯಾರೋ ಅಂದರು!! 
ಏನಂತೆ? ಏನಂತೆ? ಏನಂತೆ? 
(ಚೋಮಣ್ಣ, ದೂಮಣ್ಣ ಇಬ್ಬರು ಪ್ರವೇಶಿಸುವರು.) 
ಜೋಮ-- ಯಾರೋ ಅಂದೆರು! 
ದೂಮ-- ಏನಂತೆ? 
ಚಜೋಮ-- ನೀರೀಗೆ ಹೋಪಾಗ ಸೂರಕ್ಕ ಮೊನ್ನೆ 
ಜಾರೀ ಬಿದ್ದಳಂತೆ | ನೀರೀಗೆ ! 
ಜಾರೀ ಬಿದ್ದಳಂತೆ. 
ದೂಮ- ಆ... ಹಾಂ 
ಚೋ.-ನೀರಿಗೆ | ಜಾರೀ ಬಿದ್ದಳಂತೆ. 
ನೀರೇನು ಕೆರೆಯೊಳಗೆ ಇದ್ದಿಲ್ಲವಂತೆ 
ನೀರಿಲ್ಲ ಕೆರೆಯಲ್ಲಿ ಬರಿ ಕೆಸರಂತೆ 
ಕೆಸರೊೊಳಗೆ ಮುಳುಗಿ ಹೋಗಿದ್ದಳಂತೆ 
ಬಿರ್ಕಣ್ಣ ಓಡ್ಬಂದು ಕೈಕೊಟ್ಟನಂತೆ 
ಮೇಲೆತ್ತಿ ಕಾಂಬಾಗ ಬರಿ ಹೆಣಿವಂತೆ. 
ದೂ. "ಬರಿ ಹೆಣವಂತೆ'! 


ಚೋ - ಸತ್ತೆಣವಂತೆ! 
ದೂ.--ಹಿಂಗೇನು? ಹೀಂಗೇನೂ? 
ಯಾಕೆ ಸೂರಕ್ಸ ಜಾರಿ ಬಿದ್ದ ಳೊ? 
ಕತ್ತಲಾಗಿತ್ತೇ, ಎಣ್ಣೆ ಬತ್ತಿತ್ತೇ? 
ಚೋ. -- ಸಂಗ್ತಿ ಹೇಳ್ತೇನೆ, ಕತೆಯೆ ಬ್ಯಾರುಂಟು. 
ಗಂಡ ಹೆಂಡ್ರೊಳಗೆ ಅಷ್ಟಕ್‌ ಅಷ್ಟ್ರಂತೆ! 
ದೂ. "ಅಷ್ಟೆ ಕ್‌ ಅಷ್ಟ ಕಂತೆ!' ಅಂದ್ರೆ ಯಾಕಂತೆ? 
ಬಿರ್ದು ಸೂರೂಗೆ ಕಚ್ಚು ಯಾಕಂತೆ? 
ಚೋ. ಅದ್ದೆ ಹೇಳ್ತೇನೆ: ನಾನು ಕಂಡಿಲ್ಲ; 
ಆದ್ರೆ ಮಾತ್ಮಾತ್ರ ಎಂದೂ ಸುಳ್ಳಲ್ಲ. 
ನಾನೇ ಕಾಣ್ಷಿದ್ರು ಕಂಡವು) ಹೇಳಿದ್ದು. 
ಕಂಡದ್‌ ಕಂಡಾಂಗೆ ಹೇಳಿದ್‌ ಕೇಳಿದ್ದು. 
ಎದ್ರಿಗ್‌ ಅನ್‌ದಿದ್ರೂ) ಹಿಂದಕ್‌ ಅಂತಾರೆ 
"ಬಿರ್ದ ಎಂಬವ--ಯಾಕು ಮುಡಿದವ:. 
ದೂ. ಬಿರ್ಮನ ಮಾತ್ಮಿಡು ಗಂಡ್ಸರ ಜಾತೀಲಿ 
ತೆಗೆದು ಸುಳ್ಲಾಂಗೆ; ಹಾದೀಲಿ ಬಿದ್ದವ. 
ನಟ್ಟು ಬೆಳೆಸಿದ ಗಿಡದ ಲಕ್ಷಣ 
ಬಿದ್ದು ಹುಟ್ಟದ "ಹಾಗ್ಲಿ' ಗುಂಟೇನ? 
ಚೋ. ಅದೇ ಅಂತೇನೆ, 
ಅದೇ ಅಂತೇನೆ, 
ಅದೇ ಅಂತೇನೆ 
ಅವನಪ್ಪನ ಬೇರೆಲ್ಲ ನಂಗೇ ಗೊತ್ತು. 
ದೂ. -. ಅವನಮ್ಮನ ಮನೆಯವರು ಎಲ್ರಿಗು ಹೊರ್ತು 
ಚೋ. ಅವನ ಕುಲಕೇ ಗೊತ್ತಿಲ್ಲ ಬೆವ್ರೆಂಬುದು ಸುರ್ಸಿ. 
ದೂ. -- ಹಿಡಿದ್‌ ಹಿಡಿದು ಕೊಡಬೇಕು ಮಾರ್ಯಮ್ಮಂಗೆ ಸಿರ್ಸಿ, 
ಚೋ. -- ಹಾಂಗಿರ್ತ ಇವನೊಬ್ಬ ದುಡಿವಂತ ಮಗನೆ? 


ಕ 
ಜಸ ಗಾ, ಜಾ 


ದೂ, -- ಅಂಗೈಯಾಗೀನ ಹುಣ್ಣಿಗೆ ಕನ್ನಡಿ ಯಾಕೆ? ಏನ? 
ಚೋ. ಅದೇ ಅಂತೇನೆ. 

ಆಡೇ ಅಂತೇನೆ. 

ಅದೇ ಅಂತೇನೆ 

ಕಡಿಯಕ್ಕಿ ಕೆಲ್ಸನ ಮಾಡ್ಬವನೆ ಅಲ್ಲ. 
ದೂ. -- ಹಾಂಗಿದ್ರು ದಿನಮಾತ್ರ ಹೋಗ್ತದೆಯಲ್ಲ! 
ಚೋ. - ಅದ್ರ ಗುಟ್ಟು ಬ್ಯಾರುಂಟು, ಬಾಯ್ಬಿ ಡೋದು ಸಲ್ಲ. 
ದೂ. - ಒಳಗಿನ ಗುಟ್ಟು ತಿವನಿಗೇ ಗೊತ್ತು ಎಂಬರಲ್ಲ! 
ಚೋ. ಸಂಜೆ ತನಕ ಮನೆಬಿಟ್ಟ ಮಗನಿವನಲ್ಲ. 
ದೂ. -- ಗುಡ್ಡುಮ್ಮ ಗೂಡ್ಬಿಟ್ಟು ತಿರ್ಗೋಕೆ ಮರ್ಲ? 
ಚೋ. ಗುಮ್ಯಕ್ಸಿ ಇವನೂ; ಹೊತ್‌ಕಂತತ್ಲೆ ಎದ್ದೆ. 
ದೂ. ಮೋಳ ಬೆಕ್ಕಿನ ಯಾಪಾರ ಕತ್ಲೊಳಗೆ ಸುದ್ದ. 
ಜೋ. -- ಅದೇ ಅಂತೇನೆ 

ಅದೇ ಅಂತೇನೆ. 

ಆದೇ ಅಂತೇನೆ. 

ಬೆಳ್ಳಿ ಪೂರಾ ಮೂಡೂಕಿಲ್ಲ; ಕೈಲಿ ಕಾಣು ಕಾಸು. 
ದೂ. ಸಾಜವಾದ ಕಜ್ಜಕ್ಕೆ ಕೊಡುವವರಿಲ್ಲ ಮೂಸು. 
ಚೋ. ಕಲಿಯುಗ ಅಂಬುದದಕೆ, ಕಳ್ರಿಗೇ ಕಾಲ. 
ದೂ. ಕಳ್ತನವೋ ಏನ್ನಣ್ಣೋ, ಸತ್ಯಕ್ಕಂತು ಸೋಲ. 

ಕತೆಯ ಮರ್ತ್ಯಲ್ಲ! 

ಕತೆಯ ಮರ್ತ್ಯಲ್ಲ! 

ಕತೆಯ ಮರ್ತ್ಯಲ್ಲ! 
ಚೋ. - ಹೇಳುದುಳೀತೇ 

ಶತ್ರೆ ಮುಂದಕ್ಕೆ? 

ಪರರ ಎಂಜ್ಲಿಗೇ 

ಬಾಯಿ ಹಾಕ್ಲಿಕ್ಕೆ 


ತಾನು ಹೋದರೇ 
ತನ್ನ ಅನ್ನಕ್ಕೆ 
ಬೀದಿ ನಾಯಿಯು 
ಬರೂದು ಮುಕ್ಲಿಕ್ಕೆ 
ದೂ. ಹತ್ಪಾರೆ ಹೇಳು! 
ಹತ್ಸಾರೆ ಹೇಳು! 
ಹತ್ಸಾರೆ ಹೇಳು! . . , ಆದ್ರೆ ಬಿರ್ಕನ ಬಿಟ್ಯಲ್ಲ? 
ಜೋ. -- ಮಿಣ ಗಿದ ವರ 
ಣಿ ಎ 
ಬಣ ಮ್ಲಾಲಂತೆ 
ಣ ಜೆ 
ಹೆಣ್ಣ ಆದವಳು 
ತಾಳಿಕೊಂಡಾಳೆ? 
ಊಟಕ್ಕಿಲ್ಲದ 
ಉಪ್ಪು ಯಾಕಂತೆ? 
ಜತೆಗಿಲ್ಲದ 
ಗಂಡ ಯಾಕಂತೆ? 
ದೂ. ಅದು ಮಾತಣ್ಣ 
ಅದು ಮಾತಣ್ಣ 
ಅದು ಮಾತಣ್ಣ ... ಅಂದ್ರೆ ಬೇರಾರ್ನ ಕರ್ದಳೇನಣ್ಣ? 
ಚೋ. ಕೇಳು ದೂಮಣ್ಣ 
ಕರ್ಯೊದ್ಯಾಕಣ್ಣ 
ಹಪ್ಪು ಬಿದ್ದಿ ದ್ರೆ 
ಹದ್ದಿಗೆ ಹೇಳ್ತಾರ? 
ರೂಪು ಒಂದಿದ್ರೆ 
ಊರಿಗೆ ಊರುಂಟು, 
ಯಾವನೊ ಬಂದನು 
ಗಂಟು ಬದ್ದನು. 


ದೂ. - ಸಮ ಆಯ್ತ ಣ್ಣ. 

ಸಮ ಆಯ್ತಟ್ಣಿ. 

ಸಮ ಆಯ್ತಣ್ಣ . . . ಸೆಗಣಿ ಬಿದ್ದಲ್ಲಿ ಹುಳು ಸಾವಿರ! 
ಚೋ. ಕ್ಯಾದಿಗೆ ಬನಕ್ಕೆ ಹಾವೇ ನಂಟು 

ಚಳ್ಳನ ಕಾಯಿಯು ಒಟ್ಟಾರೆ ಅಂಟು. 

ತೊಡಮೆಯ ಗೂಟವ ಮನೆಯವನೆ ಕಿತ್ತ, 

ಕಾದಿದ್ದ ಎತ್ತಿಗೆ ಹಿತ್ತೆಲ್ಲ ಭುಕ್ತ. 
ದೂ -- ಅದು ಇರ್ಲಣ್ಣ 

ಅದು ಇರ್ಲಣ್ಮ 

ಅದು ಇರ್ಲಜ್ಜ .... ಇರೆ ಕತೆಯೇನು ಬೇಗ ಹೇಳಣ್ಣ 
ಜೋ. ನೀನೊಬ್ಬ ಬೆಪ್ಪು! ಹೇಳಲೇನುಂಟು? 

ಇಷ್ಟೆಲ್ಲ ಹೇಳ್ಳೆ, ಗುಟ್ಟೆಲ್ಲುಂಟು? 

ಒಂದಿನ ಬಿರ್ಕ ರಾತ್ರೇನೆ ಬಂದ: 

ಬಂದನ್ನೇ ಕೂಗಿ, ಬಾಗಿಲು ಎಂದ. 

ಕೂಗಿದ, ಕೂಗಿದ ಗಂಟೆ ಸೀಳಿ, 

ಬಾಗಿಲ ತೆರಿಲಿಲ್ಲ ಆ ಮಾಂಕಾಳಿ. 

ಸಿಟ್ಟಂದ ಈುದಿತಾನೆ ನಮ್ಮಣ್ಣ ಬಿರ್ಕ. 

ಬಾಗಿಲ ಮುರಿದದ್ದೆ..- ಗೊತ್ತಾಯಿತು ವರ್ಮ: 
ದೂ. - ಹ್ಯಾಷ್‌ ಜೋಮಣ್ಣ | 

ಹ್ಯಾಸ್‌ ಜೋಮಣ್ಣ ನ 

ಹ್ಯಾಷ್‌ ಚೋಮಣ್ಣ.. ಇವನಿಗಂತೇನೆ ಅದೇ ಮದ್ದಣ್ಣ 
ಚೋ. ಸಮ್ನಿರು ದೂಮಣ್ಣ, ಕತೇ ಕೇಳು: 

ಬಂದನಂಗೆ ಬಿತ್ತೇಟು; ಗೋಳೇ ಗೋಳು. 

ಬದ್ಧಿದ್ದೆ ದೊಡ್ಡಂತ ಅವ ಪಲಾಯ್ದ; 

ಸೂರಕ್ಕಂಗೆ ಆಯ್ತಂದು ಮನೆ ಕೆರೆ ಅಯನ. 
ದೂ. - ಹಾಂಗೆ ಆಯ್ತೇನು! 


ಹಾಂಗೆ ಆಯ್ತ್ಯೇನು! 

ಹಾಂಗೆ ಆಯ್ತೇನು!., ನಿಜಕು ಲಾಯ್ಭಣ್ಣ. 
ಚೋ. ನೀರಿಗೆ ಹೋದಾಗ ಸೂರಕ್ಸ ಮೊನ್ನೆ 

ಜಾರೀ ಬಿದ್ದಳಂತೆ | ನೀರಿಗೆ 

ಜಾರಿ ಬಿದ್ದಳಂತೆ 

ನೀರೇನು ಕೆರೆಯೊಳಗೆ ಇದ್ದಿ ಲ್ಲವಂತೆ 

ಕೆಸರೊಂದು ಅದರೊಳಗೆ ಕಮ್ಮಿಲ್ಲವಂತೆ 

ಹಾಂಗಿದ್ದು ಅದರೊಳಗೆ ಹಾರೀದಳಂತೆ 

ಗಂಡನ ಮೇಲಿಟ್ಟು ಕಾರಣವಂತೆ. 

ಈ ಜೀವ ಬ್ಯಾಡೆಂದು ಮುಗಿಸಿದಳಂತೆ 


೨ 
(ತೆರೆಯಲ್ಲಿ ಈಿರುಗಿ ಗುಜು ಗುಜು ಸದ್ದು ಕೇಳುವುದು) 


ಯಾರೋ ಅಂದರು! 
ಏನಂತೆ? 
ಯಾರೋ ಅಂದರು! ಯಾರೋ ಅಂದರು! 
ಏನಂತೆ? ಏನಂತೆ? 
ಯಾರೋ ಅಂದರು! ಯಾರೋ ಅಂದರು! ಯಾರೋ ಅಂದರು. 
ಏನಂತೆ? ಏನಂತೆ? ಏನಂತೆ? 
(ಅಚ್ಚಣ್ಣ ಮತ್ತು ಲಚ್ಚಣ್ಣರು ಸೇರಿ ಮಾತಾಡುತ್ತಾ ಬರುವರು) 
ಅಚ್ಚಣ್ಣ- ನೀರಿಗೆ ಹೋದಾಗ ಸೂರಕ್ಕ ಮೊನ್ನೆ 
ಜಾರೀ ಬಿದ್ದಳಂತೆ | ನೀರಿಗೆ 
ಜಾರೀ ಬಿದ್ದಳಂತೆ 
ನೀರೇನು ಕೆರೆಯೊಳಗೆ ಇದ್ದಿಲ್ಲವಂತೆ 
ಕೆಸರೊಂದು ಅದರಲ್ಲಿ ಕಮ್ಮಿಲ್ಲವಂತೆ 
ಹಾಂಗಿದ್ದು ಅದರೊಳಗೆ ಹಾರೀದಳಂತೆ 


ದಿ ನ ಮಿ 


ಗಂಡನ ಮೇಲಿಟ್ಟು ಕಾರಣವಂತೆ 
ಈ ಜೀವ ಬ್ಯಾಡೆಂದು ಮುಗಿಸಿದಳಂತೆ. 
ಲಚ್ಛಣ್ಣ-- ಹಾಂಗೊಂದು ಸುದ್ಯುಂಟು; ದೇವರೇ ಬಲ್ಲ! 
ಸಂಗ್ರ್ಯಾನುಸಾರೊಂದು ತಿಳಿಯೋದೆ ಇಲ್ಲ. 
ಅವರ್ಮನೆಗಂಟ ಹೋಗಿದ್ದೆ ಇಬ್ಬರೂ ಇಲ್ಲ. 
ತಳಕ್ಸಂತು ಮುಟ್ಟುದಿಲ್ಲ ಬುದ್ಧೀಯ ಜಲ್ಲ 
ಅ - ಅದರ ಗುಟ್ಟು ನಾಬಲೆ 
೧ಗಿ 
ಬಿರುಮೇನು ಹೊಸಬಲ್ಲ 
ಲ. -- ನನಗಂತು ಸೂರಕ್ಕ್‌ 
ಒಂದ್‌ಲೆಕಕ್ಕೆ ಸೊಸೆಯಲ್ಲ. 
ಆ. ಹಾಂಗಿದ್ರೆ ಸೊಲ್ಲಿಲ್ಲ; 
ನಂಟ್ರ ಮುಂಡೆ ಒಯಿನಲ್ಲ. 
ಲ. ನಿಂಗ್‌ ಮರ್ಳು ಲಚಣ! 
ಜಣ 
ಸತ್ಯಕ್ಕೇನು ದಾತ್ಚಿಣ್ಣ 
ನೆಂಟ್ರವರು ಅಂದ್ಕಾತ್ರ 
ಕಳ್ತನಕ್ಕ ಏನ್‌ ಹತ್ರ? 
ಸುಳ್ಳಿಗೆ ತಳವಿಲ್ಲ! ನ್ಯಾಯಕ್ಕೆ ದಯೆಯಿಲ್ಲ. 
ಇದ್ದದ್ದ ಔಳಲ್ಲ: ಅವಳು ಸತ್ರು ಚಿಂತಿಲ್ಲ. 
ಅ -- ಹಾಂಗಿದ್ರೆ ಹೇಳ್ತೇನೆ ತಪ್ಪಿದ್ರೆ ತಿಳಿ ನೀನು 
ಲ. ತಪ್ಪೇನು ಒಪ್ಪೇನು? ಇದ್ದದ ಹೇಳ್ನೀನು. 
ಅ — ಕಣ್ಣಾರೆ ಸಂಡವರು ಹೇಳೀದ ಮಾತಿದು 
ಸುಳ್ಳೆಂದು ತಿಳಿಬೇಡ ಲಚ್ಚಣ್ಣ ನೀನಿದ 
ಲ.-ಓ. .. ಹಾಂಗೇ5ನು? 
ಅ. ಬಿರ್ಕನ ತಪ್ಪಿಲ್ಲ, ಏನೇನು ಇಲ್ಲಂತೆ 
ಸೂರಕೃನ ಸೊಕ್ಸೇ ಕಾರಣವಂತೆ. 


ಥೆ 
ಲ.-ಓ.,.ಹಾಂಗೇನು? 


ಚಾ 1 


ಆ.-- ಹೊರಗಂಟ ಹೋದವ ಹೊತ್ತಿಗ್ನುಂಚೆ ಬಂದಂತೆ 
ಆಸ್ರಿಗೆ ನೀರೆಂದು, ಕೇಳೀದನಂತೆ. 
ಲ.-ಓ...ಹಾಂಗೆಟನು! 
ಅ. -. ತರ್ತೇನೆ ಎಂದವಳು ಒಳಮನೆ ಸೇರ್ಕೊಂಡು 
ಗುಜುಗುಜು ಅಂದದ್ದು ಕಿವೀಗೆ ಬಿತ್ತಂತೆ 
ಲ.-ಓ....ಹಾಂಗೆಟನು! 
ಅ. ದಿಗಿಲಾಯ್ತು ಬಿರ್ಕಂಗೆ ಸರಸರ ಒಳಗೋದ 
ಬ್ಯಾರೊಬ್ಬ ಅಲ್ಲಿ ನಿಂತಿದ್ದನು. 
ಲ-ಓ....ಹಾಂಗೆಟನು! 
ಅ. ಬಿಟ್ಟಾನ ಬಿರ್ಮಣ್ಣ? ಎದೆ ರಕ್ತ ಕುದಿವಾಗ 
ಕೆನ್ನೆಗೆ ನಾಕೇಟು ಎಲ್ಸಿದನಂತೆ 
ಲ. --ಯಾರರಿಂಗೆ? 
ಅ, -- ಬಂದನಂಗೆ ನಾಕೇಟು. ಇವಳಿಂಗೆ ಎಂಟಂತೆ 
ಒತ್ತಿ ಬಪ್ಪ ಸಿಟ್ಟೀಗೆ ಕೊಟ್ಟೇ ಬಿಟ್ಟ. 
ಲ._.ಯಾಂರಂವ? 
ಅ. - ಬಂದಂವ ಯಾರಂದ್ರೆ ಅವನಲ್ಲೆ ಮತ್ತ್ಯಾರು? 
ಪರಮಣ್ಣನ ಸಣ್ಮಗ ಸುಬ್ರಾಯನಂತೆ. 
ಲ. ಲಾ್‌ಯ್ಭಾಯ್ತು. 
ಹಾಂಗಿದ್ರೆ ಹೇಳ್ತೇನೆ ಆ ಕಥೆ ಬ್ಯಾರುಂಟು 
ಹೆಂಗ್ಸೊ ಳಗೆ ಸುಳಿದಿಟ್ಟರೆ, ಸೂರಕ್ಕ 
| ಸುಳ್ಳಲ್ಲ 
ಅವಳ್‌ ಕಣ್‌ ನಾಟದಿದ್ದ ಜನನಿಲ್ಲ ॥ 
ಪರಮಣ್ಣನ ಮಗಚಂನೆ; ಪಿರಾಯಕ್ಕೆ ಬಂದವ 
ತೊಂಡೆ ಹಣ್ಣಿನ ತುಟ ಕಂಡ್ಲು ಸೂರಕ್ಕ 
| ಸುಳ್ಳಲ್ಲ. 
ಗುಂಡಿನಂಥ ಹುಡುಗನ ಸೆಳೆದಾಳು !! 


ವ 1/5 


ಅಂಚಿನಾಗೊಂದೀನ, ನಾಬೈಲಲ್ಲಿ ಬಸ್ಸಾಗ 
ಸುಬ್ರಾಯ ಸೂರಕ್ಕ ಮೆರಿತಿದ್ರು 

| ಮದವೇಂ 
ಹೆಗಲ್‌ ಮೇಲೆ ಕೈಯಿಟ್ಟು ಗಟಗಿತ್ತಿ ॥ 


ನಾ ಬಂದ್ರು ಕಾಣ್ಣಿಲ್ಲ; ಸನಿಯಕ್ಕ ತೇಲ್ಲಿಲ್ಲ 
ಹೊಳೆಗಿಳ್ಲ ಹೆಣ್ಣವಳು ಚಳಿಯೇನು! 

ಅಣ್ಣ 
ಬೈಲಲ್ಲೆ ಹೀಂಗಾದ್ರೆ ಮನ್ಯಂಗೆ 


ಅ, --ನಾನವಳ ಗಂಡಾದ್ರೆ ಎಂದೆ ಪಡ್ಹಾಗತಿದ್ದು 
ಬಾಳ್ಸಲಿಕ್ಕೆ ಬಾರದವ ಗಂಡೇನು! 
ಆ ಬಿರ್ಕ 
ಜೊಳ್ಳೂದೆ ಸಮವಂತೆ ವೂಸೀನ. ॥! 


ಇನ ಬೆಪ್ಪ ಆದ್ದಕ್ಕೆ ಅವಳು ಬಾವಿ ಹಾರಿದ್ದು 
ನೀರಿಲ್ಲದ ಕೆರೆಯಲ್ಲಿ ಹಾರ್ಕಾರೋ 

| ಯಾರಾದ್ರು 
ಹಾರಿದ್ರು ಇವನ್ಯಾಕೆ ತೆಗೆಬೇಕು? ॥ 


ಲ.--ಆನನ್‌ ತಪ್ಪು ಏನುಂಟು, ಹೆಣವಾದ್ರು ತೆಗಿಬ್ಯಾಡ್ಗ 
ತೆಗೆದದ್ದು ನಿಜವಾದ್ರೆ, ಸತ್ಸೇನೋ 
| ನಿಜವಾಗಿ 
ಸಾಯೂಕೆ ಎಂದವಳು ಹಾಂರ್ಲು, 


ಅ. ಬಿರ್ಕನ್ನ ಹೆದಸ್ಕೋಕೆ ಹಾರಿರ್ಬೇಕು ಗಟಗಿತ್ತಿ 
ಕಾಲಿಗೆ ಸೆರಗಡ್ಡ ಆಯ್ತಂತೆ 
'ಲಚಣ 
ಬಣ 
ಯಮ್ರಾಯ್ಲಿಗಿಚ್ಚಿಯಾಗಿ ಕೊಂಡ್ಲೋದ. ॥ 


ಲ... ಪಾಸಾನ ಕಾಣ್ಲಾರ್ದೆ ಯಮತ್ರಾಯ ಸಾಗ್ಸೀದ 

ಬಿರ್ಮಣ್ಣಗ್ಯಾಕೋ ಬಲುಚೆಂತಿ. 
| ಅಂದರೆ 

ಮದ್ದರ್ದು ಕೊಟ್ಟವಳು ಅವಳಲ್ಯೇ! 

ಅ. ಮದ್ದೀನ ಮೆಂಕಲ್ಲಿ ಬಿರ್ಮಣ್ಣ ಹಾಂಗಾಗ 
ಹುಲಿಯಂಥ ಮನ್ಸ್‌ ನಾ ಬಲ್ಲೆ 

| ಅಂತೇನೆ 

ಹೆಂಡ್ತೀಗೆ ಹೆದರೋ ಮಗನಲ್ಲ! 

ಲ. ಅದು ಮಾತ್ರ ಸುಳ್ಳಣ್ಣ; ಸೂರಕ್ಕನ ಸೊಂಕೀಗೆ 
ಸಿಂಹನಂಥ ಮನ್ಸ ಸಿಂಗಲೀಕ. 


೩ 
(ತೆರೆಯಲ್ಲಿ ತಿರುಗಿ ಗುಜು ಗುಜು ಸದ್ದು) 

ಯಾರೋ ಅಂದರು! 

ಐನಂತೆ? 

ಯಾರೋ ಅಂದರು! ಯಾರೋ ಅಂದರು! ಯಾರೋ ಅಂದರು! 

ಏನಂತೆ? ಏನಂತೆ? ಏನಂತೆ? 

(ಪಾಪಣ್ಣ, ಪರಮಣ್ಣ ಎಂಬಿಬ್ಬರು ಹರಟುತ್ತ ಬರುವರು) 
ಪಾಪ,-- ಯಾರೋ ಅಂದರು! 
ಪರಮ, -- ಏನಂತೆ! 
ಪಾಪ, -- ನೀರಿಗೆ ಹೋಪಾಗ ಸೂರಕ್ಕ ಮೊನ್ನೆ 

ಜಾರೀ ಬಿದ್ದಳಂತೆ | ನೀರಿಗೆ 

ಜಾರೀ ಬಿದ್ದಳಂತೆ 

ನೀರೇನು ಕೆರೆಯೊಳಗೆ ಇದ್ದನಂತೆ 


ಹ 11 ಜಾವ 


ಹಾರೂಕೆ ಮನ್ಸಿಲ್ಲೆ ಹಾರ್ಕೊಂಡಳಂತೆ 
ಸೀರೀಯ ನೆರಿಸಿಕ್ಸಿ ಮುಳುಗಿದಳಂತೆ 
ಮೇಲೆತ್ತಿ ಕಾಂಬಾಗ ಬರಿ ಹೆಣನಂತೆ 
ಜಾರೆಯ ಹೆಣಕಾಗಿ ಗೋಳಿಟ್ಟನಂತೆ 
ಪರ. - ಹಾಂಗ್ಯಾರೋ ಅಂದರು; ಸುದ್ಯೇನು ಸೂರೇನು! 
ಪೋಲೀಸು ಬಂದ್ರಂತೆ; ಹಿಡ್ಕೊಂಡು ಹೋದ್ರಂತೆ 
ಒಂದೊಂದು ತಿಳಿದೂ; ತಿಳಿಜೋರು ಸುಮ್ನಾದ್ರ) 
ಸುಮ್ಮಾದ್ರು ಯಾಕೇನೊ. ನೀ ಬಲ್ಲರೆ ಹೇಳೋ 
ಬಲ್ಲವನೆ ಆಳು. 
ಸೂರಕ್ಕ ಹಾದರ ಮಾಡಿದ್ದೇ ನಿಜವರ? 
ಹೊಡೆದದ್ದು ಹೌದಾರ? ತಿಳಿದಿದೆಯ ಏನಾರ? 
ನೀ ಬಲ್ಲರೆ ಹೇಳು. ಹೊಡೆದಾನು ನಿಜವೆ! 
ಅವಳು ಸತ್ತಾಳು ನಿಜವೆ? ನೀ ಬರೆ ಹೇಳು | 
` ಬಲ್ಲವನೆ ಆಳು. 
ಪಾಸ - ಸೂರಕ್ಕನ ಹಾದರ! ಬೇಡದಕೆ ಆಧಾರ 
ಇನ್ನಾರೋ ಜತೆಯರ, ಸಿಕ್ಕಿದಳು ಅನಕರ 
ನಾ ಬಲ್ಲವನೆ ಎಲ್ಲ ಅವ ಹೊಡೆದಾನು ನಿಜವು 
ಅವಳು ಸತ್ತಾಳು ಶವವು. ನಾ ಬಲ್ಲವನೆ ಎಲ್ಲ 
ಸಂಶಯ ಇಲ್ಲ. 
ಪರ. -- ಸೂರಕ್ಕನ ಬಳಿಯಂತೆ: ಇದ್ದಂತೆ ಗೆಳೆಯಂತೆ. 
ಹೆಸರಂತೆ ತಿಳಿದಂತೆ; ಪೆಟ್ಟೀಗೆ ಮರೆಯಂತೆ. 
ನೀ ಬಲ್ಲರೆ ಹೇಳು. ಬಡಿದನೇ ಆಳು? 
ಅವನ್‌ ಮನೆ ಹಾಳು. ನೀ ಬಲ್ಲರೆ ಹೇಳು 
ಬಲ್ಲವನೆ ಆಳು. 
ಪಾಪ. ಸುಬ್ರಾಯಂಗ್ಯೌವನ; ಸೂಕ್ಯಲ್ಲಿ ಬಂದಾನ. 


ಬಿರ್ಕಣ್ಣ ಬಿಟ್ಟಾನ? ನಿನ್ಮಗನೇ ಐನ? 


GG ಯ 


ಯಾರವ ಸುಬ್ರಾಯ, ಯಾರೆಂದು ತಿಳಿದು. 
ಬಣ್ಣಿಂತೆ ಬಿಳಿದು, ಅಪ್ಪಂತೆ ಪರಮಯ್ಯ 
ತಿಳಿದರೆ ಹೇಳಯ್ಯ! 
ಪರ.  ನಾನಲ್ಲನೆ ಪರಮಯ್ಯ ! ನನಗೆಲ್ಲಿ ಸುಬ್ರಾಯ; 
ಗುಂಡ್ರಾಯ್ಡ ಮಗರಾಯ ಇರಬೇಕು ಮಾರಾಯ. 
ನೀ ಬಲ್ಲರೆ ಹೇಳು. ಅಲ್ಲಿಗೆ ಬಂದಾನು ನಿಜವೇ? 
ಅನಳು ಹಾರಿದ್ದು ನಿಜವೆ? ನೀ ಬಲ್ಲರೆ ಹೇಳು, 
ಬಲ್ಲವನೆ ಆಳು. 
ಪಾಪ, ಗುಂಡ್ರಾಯರ ಮಗನೇನು! ಕಾಂಬೂಕೆ ಗುಂಡಾನ! 
ಕಣ್ಣಿಗೆ ಉಂಡನ್ನ ಒತ್ತಿರಬೇಕು ಮತ್ತೇನು! 
ನಾ ಬಲ್ಲವನೆ ಎಲ್ಲ. ಕೈ ಎತ್ತಿದಾ ಬಿರ! 
ಎದುರಾದ್ದು ಇವಳ್ಳರ್ಮ ನಾ ಬಲ್ಲವನೆ ಎಲ್ಲ 
ಸಂಸಯ ಇಲ್ಲ. 
ಪರ. - ಕೆರೆಹಾರಿದಲ್ಲೇನು? ಸಿಟ್ಟಗೆ ಬಲಿಯೇನು? 
ಕೊಂದವನೆ ಹಾಕ್ಯಾನ? ಮಾಡೋದಿನ್ನೇನು. 
ನೀ ಬಲ್ಲರೆ ಹೇಳು, ಹೆದ್ರೋಳು ಅವಳಲ್ಲ 
ನಾಚೀಕೆ ಮೊದ್ದಿಲ. ನೀ ಬಲ್ಲರೆ ಹೇಳು. 
| ಬಲ್ಲವನೆ ಆಳು. 
ಪಾಪ. ಹಾಗಾದರೆ ನಾನಂಬೆ; ಕತೆಗುಟ್ಟು ಬ್ಯಾರೆಂಬೆ. 
ಥಳಕಿನ ಗಜನಿಂಬೆ, ಉರುಳೀತು ಬಾಳೆ ಹಂಚಿ. 
ನಾ ಬಲ್ಲವನೆ ಎಲ್ಲ. ಕತೆ ಗುಟ್ಟು ಇನ್ನುಂಟು 
ಬಿಡಿಸೋಕೆ ಕಷ್ಟುಂಟು. ನಾ ಬಲ್ಲವನೆ ಎಲ್ಲ 
ಸಂಸಯ ಇಲ್ಲ. 
ಪರ. ಅನಳು ಮಾಯಿಲಣ್ಣನ ಮಗಳಂದ್ರೆ ಹೇಳಬೇಕೇ? 
ಅನನು ಗುಂಡನ್ನ ಮಗನೆಂದ್ರೆ ಕೇಳಬೇಕೆ? 


ಪಗ 


ಹ... ೫93 


ಪಾಪ. ಕೆಸರಲ್ಲಿ ಕೈ ತೊಳೆವ ಜಾತಿಯವಳು, 
ಕತ್ತಲಲ್ಲಿ ಮುತ್ತು ಸುರಿವ ಜಾಣೆಯವಳು 


ಆಧಿ 


ಪರ... ಪ! 


ಪಾಪ. - ಉಂಡ್ಕನೆ ಗಳದಲೆಕ್ಸ್‌ ಇವಂಗೆ ಬೇಕು. 
ಹೊಲ್ಲನಲ್ಲಿ ವೂಯದಿದ್ರೆ ಜೀವ ಹೋಕು. 
ಪರ... ಪ 
ಪಾಪ.-- ಪ್ಯಾಟ, ಹಳ್ಳಿ--ಎಲ್ಲ ಒಂದೆ ಬಿರ್ಕಂಗೆ 
ಹೆಣ್ಣು ವಿಂಬ ಜಾತಿ ಆದ್ರೆ ಆಯ್ದವಂಗೆ. 
ಪರ. 1!ಪಗ 
ಪಾಪ. — ¥ನಿಗೈಿತ್ತು ಬಿರ್ಕನೆ ಸಂಸಾರ ಊರ್ಕೇಲಂತ 
ರಟ್ಟೆ ಹಿಡಿದು ಕೇಳಿದಳಂತೆ: *ಹೌದೇ*ನಂತ. 
ಪರ. -. ! ಪಗ 
ಪಾಪ. ಹೆಣ್ಣು ನೀನು; ಇಷ್ಟು ಸೊಕ್ಕೆ! ಗಂಡನ್‌ ಕೇಳೋಕೆ? 
ಬೇಕಾದ್ದಾಂಗೆ ಇರೋಂವ ನಾನು. ಎಲೆ ಕಾಳ್ಬೆಸ್ಕೈ? 
ಪರ..! ಪ॥ 
ಪಾಪ. ನಿನ್‌ ಗಂಜಿ ತಿಂದ್ಕೊಂಡು ತಣ್ಣಗ್‌ ಬಿದ್ದಿರು, 
ನನ್‌ ತಳ್ಳಿಗೆ ಬರೋದಾದ್ರೆ ಕುಡ್ಯೋಕೆ ಕಣ್ಣೀರು,3 
ಪರ. 1 ಪ 
ಪಾಪ. -- ಅಂದೀಗಷ್ಟೆ ಮಾತು ನಡೀತು, ಸೂರು ತೆಪ್ಪಗೆ 
ಗೆದ್ದು ಎದ್ದು ಬಿರ ಹೋದ; ಡೌಲು ಬುಮಗೆ! 
ಎ ಎ "6 ಈ 
ಪರ.-॥ ಪ॥ 
ಪಾಪ. - ಒಂದು ಮಳೆಗಾಲ್‌ ಕಳೆಲಿಲ್ಲ. ಸೂರು ಚಿಗ್ರಿದ್ದು, 
ಕಣ್ಣಿನ ಕೊಪ್ಪಿಗೆ ಸಿಕ್ಸಿಬಿಟ್ಟ ಸುಬ್ಬು ಸೆಳೆದ್ದು. 
ಪರ.- ಪಗ 
ಪಾಪ. -- ಊರಿನ ಕಣ್ಣೆ ಕೆಂಪಾಪ ಒಂದು ಸಂಜೇಗೆ, 
ಬಿರ್ಮ ಬರ್ತಾನೆ ಮನೆಗಂದು, ಕೂಳಿನಾಸೆಗೆ. 


ಪರ. ಪಗ 

ಪಾಪ ಸೂರು ಜತೆಯಲ್ಲಿದ್ದ ಸುಬ್ಬು, ಜರ್ಬುಕೆದ್ರಿತು, 
"ಒಳ್ಳೇ ಮಾತೀಲಿ ನಡೀದಿದ್ರೆ ಪ್ರಾಣಕ್‌ ಬಂದೀತು' 

ಪರ... ॥ ಪ॥ 

ಪಾಪ. -- ನಂಜಿನ ನಗೀ ಸೂಸಿಬಿಟ್ಟು ಸೂರು ಅಂದ್ಲು 
“ಅವರವರ ದಾರಿ ಅನರಿಗಂದದ್‌ ಉಂಟ ಹಂಬ್ಲು?” 

ಪರ -.! ಪ॥ 

ಪಾಪ -- ಸಿತ್ತ ಅಡರಿ ಹಸ್ತ ಎತ್ತಿದ; ಸುಬ್ಬುಗಾಗ್ತಿತ್ತು 
ಸರಕ್‌ ಬಂದ್ಲು ಸೂರು ತಡ್ಯೋಕೆ; ಕೆನ್ನೆಗೆರಗಿ ತು. 

ಪರ, ಪಗ 

ಇತ್‌ 

ಪಾಪ... ಒತ್ತಿಬಿದ್ದ ಹೆಣದ ಭಾರಕ್‌ ಬಿರ್ಕ ಕೆಳಕ್ಕೆ 
ಸುಬ್ಬು ಬಾಲ ಮಡ್ಡಿ ಬಟ್ಟ ಗುಡ್ಡದಾಚೀಗೆ 

ಬ ಚೆ @ 

ಪರ. | ಪ॥ 

ಪಾಪ, ಸೊಯ ಬಂದು ಕಾಂಬುನಾಗ ಯಾರೂ ಇದ್ದಿ ಲ್ಲ. 
ಸೂರು ಮೈನ ಆಲುಗ್ಸಿ ಕಂಡ್ರೆ ಉಸಿರು ಸುದ್ದಿಲ್ಲ. 


| -- ನೀರಿಗೆ ಬೈಲಿನ ಸೂರಕ್ಕ ಮೊನ್ನೆ 


ಜಾರೇ ಆದಳಂತೆ ! ನೀರಿಗೆ 

ಜಾರಿ ಬಿದ್ದಳಂತೆ 

ನೀರೇನು ಅಸ್ಟೊಂದು ಇದ್ದಿಲ್ಲವಂತೆ 
ಕೊಲೆ ಸುಳಿವು ತಪ್ಪೋಕೆ ಬಿರ್ಮಣ್ಣ ನಂತೆ 
ಹೆಣವನ್ನೆ ನೀರಿಗೆ ಇಳ್ಳಿದ್ದನಂತೆ 
ಸಾಲದಕ್‌ ಕಲ್ಲೊ ಂದ ಕಟ್ಟದ್ದಂತೆ 


ಪಾಪ. 


ಪರ 


೪ 
(ತೆರೆಯಲ್ಲಿ ಊರೆಲ್ಲಿ ಗುಜುಗುಜು ಸುದ್ದಿ ಪ್ರಸಾರವಾಗುವುದು ) 
೪ 


ಯಾರೋ ಅಂದರು! 
ಐನಂತೆ? 


ಯಾರೋ ಅಂದರು! ಯಾರೋ ಅಂದರು! 
ಏನಂತೆ? ಏನಂತೆ? 
ಯಾರೋ ಅಂದರು! ಯಾರೋ ಅಂದರು! ಯಾರೋ ಅಂದರು! 
ಏನಂತೆ? ಏನಂತೆ? ಏನಂತೆ? 
(ಈಸೊರ ಸಾಂಬಣ್ಣರಿಬ್ಬ ರು ಆನಂದ ಪ್ರಸ್ತಾವದಲ್ಲಿ ಮಗ್ನ ರಾಗಿ ಬರುವರು.) 
ಈಸೆ NE ಅಂಕು 
ಸಾಂಬಣ್ಣ -- ಐನಂತೆ? ಕ 
ಈರ ನೀರಿಗೆ ಬೈಲಿನ ಸೂರಕ್ಕ ಮೊನ್ನೆ 
ಜಾರೇ ಆದ್ದಕ್ಕ ತೆ | ನೀರಿಗೆ 
ಕೊಂದೇ ಎಸೆದರಂತೆ 
ನೀರೇನು ಅಷ್ಟೊಂದು ಇದ್ದಿ ಲವಂತೆ 
ಕೊಂದವ ಬಿರ್ಮಣ್ಣ ತಪ್ಪೋಕಂತೆ 
ಹೆಣವನ್ನೆ ನೀರಿಗೆ ಹಾಕಿದ್ದಂತೆ 
ಸಾಲದಕ್ಕೆ ಕಲ್ಲೊಂದ ಕಟ್ಟದ್ದಂತೆ 
ಸಾಂಬ. -- ಅಹಹ ಏನೂ ಮಾಡ್ಯಾರು | ಅಹಹ ಏನೂ ಮಾಡ್ಯಾರು 
ಅಹಹ ಏನೂ ಮಾಡ್ಯಾರು | ಆ ಈ ಊರ ಜನಗಳು | ಪ॥ 
ಕಡ್ಡು ಕೊಂದಾರು 
ಹೆಣನ ಮುಂದೆ ಹಾಲೂ ಕುಡ್ಜಾರ: 
ವರ್ಷಕೆ ಹತ್ತೆಂಟು 
ಕಮ್ಯಂದ್ರೆ ಅಷ್ಟಾರು ಹೆಣವುಂಟು. 
ಏನಾರು ತುಬ್ಬುಂಟ? 
ಕೊಲ್ಲುಕೆ ಈಸಾರು ಬಿಸಾತುಂಟ! 
ಈಸೊರ-! ಪ॥ 
ಹೌದೇ ಹೌದಣ್ಣ 
ಕೊಲ್ಲುಕೆ ಹೆದ್ರಿಕೆ ಯಾಕಣ್ಣ? 
ನಮ್ಮೂರ ಪೋಲಿಸು 


ಧರ್ಮರಾಯ್ನ ಮರ್ಜಿನ ಆಫೀಸು. 

ಹಿಡಿದರೆ ಕೊಂದವ್ನ 

ತಿಳಿದಿದೆ ಸತ್ತನು ಬಾರೆಂಬುದ್ದ 
ಸಾಂಬ, --॥ ಪಗ 

ಅದ್ವೈತದ ಮರ್ಜಣ್ಣ 

ಈ ಊರ ಪೋಲಿಸ ಜನಕಣ್ಣ. 

ಗೀತಿಯ ಪರಮಾತ್ಮ 

ಮತೊಬ್ಬ ಗಾಂಧಿ ಮಹಾತ್ಮ 

ಇವ್ರಿಗೆ ಮೇಲ್ಪಂಕ್ತಿ 

ಆದ್ರಿಂದ ಬಂದಿದೆ ದುರ್ಗತಿ ॥ 

ಕೊಂದವ ಸತ್ತವ 

ಇವರಿಗೆ ಒಂದೇ ಲೆಕ್ಕವ! 

ಸಾವೆಂಬುದು ಮಾಯವು 

ಅದ್ರಿಂದ ಕಿಸಿಗಿಸ್ಟು ಸಾಯವು 

ಊರಲ್ಲಿ ಅನ್ಯಾಯ 

ಹೆಚ್ಚಾ ರೆ ಬದುಕುದು ಹ್ಯಾಂಗಯ್ಯ. 
ಸಾಂಬ, - ಅಹಹ ಅವ್ರು ಹಾಳಾಗ್ಲಿ | ಅಹಹ ಅವ್ರು ಹಾಳಾಗ್ಲಿ 

ಅಹಹ ಅವು ಹಾಳಾಗ್ಲಿ ! ಆದ್ರೆ ನಡೆದದ್ದೇನಿಲ್ಲ? 
ಈಸೊರ -- ನಿಜವಂತೆ 

ನಿಜವಂತೆ ಸಾಂಬಣ್ಣಿ, ಸತ್ತದ್ದು ನಿಜವು 

ಸತ್ತೇಲೆ ಮಾತೇನು ಊರೆಲ್ಲ ಸುದ್ದಿಯ 
ಸಾಂಬ. -. ಯಾಕೆ ಸೂರು ಸತ್ತಳಂತೆ; ಕೆರೆಹಾರಿ ಕೊಂಡಳೋ? 
ಈಸೊರ-- ಕೆರೆಹಾರಿ ಕೊಂಡುದಲ್ಲ, ಕೊಂದು ನೂಕಿಬಿಟ್ಟರು. 
ಸಾಂಬ. -- ಕೊಂದು ಹಾಕಿ ಲಾಭವೇನು? ಯಾರಂತೆ ಕೊಂದರು? 
ಘಸೊರ -- ಬೇರಾರ್ನೊ ಕರ್ದಳೆಂದು ಬಿರ್ಕಂತೆ ಕೊಂದನು, 
ಸಾಂಬ. -- ಗಾಯವೇನು ಇಲ್ಲವಂತೆ. ಅದು ಹ್ಯಾಂಗೆ ಕೊಂದನೊ? 


ET ; ಭವ 


ಈಸೊರ-- ನೀರಿಲ್ಲ ಕೆರೆಗಂತೆ ಕಲ್ಪಟ್ಟ ಬಿಟ್ಟನೋ 
ಸಾಂಬ. --ಹಾಂಗಿದ್ರೆ ತಾನ್ಯಾಕೆ ನೇಣಿಟ್ಟು ಸತ್ತನೋ? 
ಈಸೊರ- ಅದು ಮಾತ್ರ ಕೇಳ್ಲಿಲ್ಲ; ನೇಣಿಟ್ಟು ಸತ್ತನೆ! 
ಸಾಂಬ -- ನಿಜವಂತೆ. 

ನಿಜನಂತೆ ಈಸೊರ ಸತ್ತದ್ದು ನಿಜವು 

ನಾನೆಂಬೆ ಕೊಂದದ್ದು ಮೂರನೆ ಜನವು 
ಈಸೊರ-- ಹಾಂಗೇನು! 

ಹಾಂಗೇನು ಸಾಂಬಣ್ಣ, ಎರ್ಡು ಹೆಣ ಸಾಯಲು 

ಮೂರನೆವು ಬರ್ತಾರ, ಅದು ನಡು ಹಗಲು. 
ಸಾಂಬ. - ಈಸೊರ. 

ನೀ ಕೇಳು ಈಸೊರ ಇದು ಕಿರ್ಮಿನಾಲು 

ಮುಳ್ಳಿಂದ ಮುಳ್ಳನ್ನು ಕೀಳೋದೆ ಚಾಲು. 
ಈಸೊರ -- ಸಾಂಬಣ್ಣ, 

ನೀ ಹೇಳು ಸಾಂಬಣ್ಣ ಅದರ ತಪತೀಲು 

ಬಾಡೀಗಿ ಜನತಂದು ಹೊಡಿತಾರ ಕೀಲು 
ಸಾಂಬ. ಓಹೋ ಸ್ಟಾರಸ್ಯ ಉಂಟೀ ಕಥೆ 

ಒಹೋ ಸ್ಟಾರಸ್ಯ ಉಂಟ ಕಥೆ 
ಈಸೊರ -- ಸ್ಫಾರಸ್ಯ ಇಲ್ಲದೆ ಕೊಲ್ತಿದ್ರು ಯಾಕೆ! 

ಸ್ಟಾರಸ್ಯ ಇಲ್ಲದೆ ಕೊಲ್ತಿದ್ರು ಯಾಕೆ? 
ಸಾಂಬ. --ನನ್ಫಿಲಿ ತುರಿಸುತ್ತೆ ಕತೆ ಕೇಳೋಕೆ 

ನನ್ಫಿವಿ ತುರಿಸುತ್ತೆ ಕತೆ ಕೇಳೋಕೆ. 
ಈಸೊರ-- ನನ್ನ ಬಾಯಿ ಹಾಂಗೇನೆ ಅದನ್‌ ಹೇಳೋಕೆ 

ನನ್ನ ಬಾಯಿ ಹಾಂಗೇನೆ ಅದನ್‌ ಹೇಳೋಕೆ. 

ನಿಮಗೆ ತಿಳಿದೆ ಸುಬ್ರಾಯ 

ಅನನದ್ದೆ ಕಾರ್ಯ 
ಸಾಂಬ. ಗುಂಡಣ್ಣ ನ ಮಗ ಸುಬ್ಬ. 


ಅವನಿಗೇನಬ್ಬ! 

ಈಸೊರ ಹೆಣ್ಣಿಗಾಗಾಯ್ತಂಜೆ 
ಅವನದಳೆ ಮುಂದೆ 

ಸಾಂಬ. -- ಹೌದಂತೆ ಹೆಣ್ಣೆ ೦ದ್ರೆ 
ಜೀವಕ್ಕೆ ತೊಂದ್ರೆ 

ಈಸೊರ -- ಅಷ್ಟಕ್ಕೆ ತೀರ್ಮಾನ 
ಮಾಡ್ಬೇಡ ಸಾಂಬ 

ಸಾಂಬ. - ನೀವ್‌ ಹೇಳಿ ಸಂಗ್ತೀನ 
ಹೇಳಿದ್ರೆ ಒಯಿನ. 

ಈಸೊರ- ಕತೆಗೆ ಮೂಲ ಆ ಸೂರು 
ಕೀಳ್ಬೇಕೆ ಬೇರು? 

ಸೂಂಬ.- ಗರತಿ ಸೂಳೆ ಎಂದ್ರವಳೆ 
ಕೈಸರಂಗಿನ ಜವಳೆ 

ಈಸೊರ -- ಸೂರು ಸೇಷರ ಮಸಲತ್ತು 
ಊರಿಗೇ ಗೊತ್ತು 

ಸಾಂಬ. -- ಹಾದಿಗೆ ಬಂದ್ರಿ ನೀನೀಗ 
ಅದ್ವೀಂಗಾಯ್ತು. 

ಸಾಂಬ. - ಅವ ಮನೆಬಟ್ಟ ತಶ್ಚಣ 
ಅಲ್ಲಿಯೇ ಸೇಸಣ್ಣ. 

ಈಸೊರ -- ಗಂಡಂಗೆ ಬಲುದಿನ 
ಒಂದು ತಿಳಿದಣ್ಣ. 

ಸಾಂಬ. -. ಇಂಥೊಂದು ಜನವುಂಟೆ 
ತಿಳಿದಿರಲು ತಂಟಿ! 

ಈಸೊರ - ಗೊತ್ತಾಯ್ತು ಒಂದೀನ. 
ಹೇಳೀದ ತಶ್ರಣ 
"ನೀವಿಲ್ಲಿ ಬಂದ್ರಣ್ಣಿ 


ಕುಟ್ಟೂನೆ ಕೊಟ್ಟಣ' 
ಸಾಂಬ. -- ಗಂಡಂದ್ರೆ ಆ ಬಿರ್ಮ! 
ಇರಬೇಕು ವರ್ಮ 
ಸೇಸಣ್ಣನ ಮೈಚರ್ಮ 
ಸುಲಿದ್ರೇನೆ ಧರ್ಮ 
ಈಸೊರ- ದುಡ್ಡಿಲ್ಲವೆ ಸೇಸಂಗೆ? 
ಸೂರೂ ಹೆಂಗಂಗೆ 
ಪೋಲಿಗಳ ಅಂತ್ರಗಂಗೆ 
ಅವನ ಬಗಲಂಗೆ. 
ಸಾಂಬ. ಏನೇನು ಹೇಳಣ್ಣ 
ಮುಂದಿನ ಬಣ್ಣ 
ಆಪಂತೆ ಬೆನ್ನುಣ್ಣ 
ಹೊಡಿಬೇಕಣ್ಣ 
ಈಸೊರ- ಒಂದೀನ ಸುಬ್ರಾಯ 
ಸ್ಯಾಸನ ಕಾರ್ಯ " 
ತಕ್ಕೊಂಡು ತಾತ್ಯರ್ಯ 
ಕಂತಿದ್ದ ಸೂರ್ಯ 
ಸೂರುಮನೆ ಮುಂದಂತೆ 
ಕಾದೂ ನಿಂತ 
ಹೆಸರು ಹಿಡಿದು ಕರದಂತೆ 
(ಸೂರು' ಅಂತ. 
ಸಾಂಬ. -- ಬಂದಳೇನ; ಅವಳಾಗ? 
ವಿಸ ಕಾಳಿಂಗ. 
ಬಿರ್ದಿಲ್ಲ ಗುಡಿಯೊಳಗೆ 
ಬರಲಿಲ್ಲ ಬೇಗ .. ! 
ಈಸೊರ- ಸಮಾಧಾನ ಮಾಡ್ಸಾಂಬ 


ಬಿರ್ಕಲ್ಲ ಹುಂಬ 
ಕರದ್ದು ಹೇಳೀ ಹಿಡಿಂಬ 
ಬರಿದಳು -- ಜಂಭ. 
"ಇಂದೀನ ಬಿರ್ಮಿಲ್ಲ' 
ಎಂಬೀ ಸೊಲ್ಲ 
ಸುಬ್ಬೂಗೆ ತಟ್ಟಗಲ್ಲ 
ಅಂದಳು ಮೆಲ್ಲ. 
ಸಾಂಬ. ಅಬ್ಬಬ್ಬ ಈ ಸೂರು 
ಎಂಥಾ ಜೋರು, 
ಹಿಡ್ವೊಂಡು ತೊಗಲ್ಬಾರು 
ಕೊಡ್ಬೇಕು ನೂರು. 
ಈಸೊರ- ಕೇಳಿಲ್ಲಿ ಚಮತ್ವಾರ 
ಆಯವತಾರ 
ಬರ್ಮ ಬಂದ ಸರಸರ 
ಏನದು ಅಬ್ಬರ 
ತೆಗ್ಗೇಟಗ್‌ ಫೈಸಲು 
ಸೂರು ಅಲ್ಲು 
ಸುಬ್ರಾಯ ಕಡಿತ್ತಲ್ಲು 
ಬಿಟ್ಟರೆ ಚಲ್ಲು 
ಜೀವಕ್ಕೆ ಸಂಚುಕಾರ 
ಅಲ್ಲೀ ನಿಂತರ. 
ಇಬ್ಬರೂ ಉರಡ್ಯಾರ 
ಅಬ್ಬಬ್ಬ ಆಬ್ಬರ 
ಸಾಂಬ. -- ಸುಬ್ರಾಯ್ನ ಅವತಾರ 
ಅಲ್ಲೇ ಮುಗಿದರ 
ಊರಿಗೇ ಉಪಕಾರ 


ಆಗ್ತಿತ್ತು ಅಲ್ಲರ 
ಈಸೊರ- ಹಣೆಯಗಿನ ಬರವಾರ 
ಓದೂದ್ಯಾರ 
ಬಿರ್ನನ ಗಿರಾಚಾರ 
ತಪ್ಪೂದ್ಯಾರ 
ಸಾಂಬ. ಅನನೇನು ಸತ್ತವನು 
ನ್ಯಾಯವೇನ? 
ಕಲಿಕಾಲ್ಪಲ್ಲಿ ಹೀಂಗೇನ 
ದೇವರೇ ಮೌನ 
ಈಸೊರ--ಸೇಸು ಸುಬ್ಬ ತಿರ್ಗ್ಯಾರ 
ಬನ್‌ ಹಂಕಾರ 
ಸತ್ತವರಿಬ್ಬರು ಸತ್ತರ ಏನ್‌ ಹಾಂಗಾರ! 
ಸಾಂಬ, -- ನೀರಿಗೆಬೈಲಿನ ಸೂರಕ್ಕ ಮೊನ್ನೆ 
ಜಾರೇ ಆದ್ದಕ್ಕಂತೆ | ಗಂಡ 
ಹಾರೀ ಕೊಂದನಂತೆ 
ಹೆಂಡ್ತೀನ ಕೊಂದವ ಬಿರ್ಮಣ್ಣಿ ನಂತೆ 
ಬಿರ್ನನ ತಿಂದವ ಸುಬ್ರಾಯನಂತೆ 
ನೀರಿಗೆ ಹೆಣಹಾಕ ತಾ ಮಾಯನಂತೆ 
ಇದಕ್ಕೆಲ್ಲ ಸೂಸ್ತ್ರವು ಸೇಸಪ್ಪಂದಂತೆ. 
(ದೊರದ ಗೋಳಿ ಮರದ ಕೆಳಗೆ ಇಬ್ಬರು ಮನುಷ್ಯರ ಛಾಯೆಯನ್ನು ಕಂಡು) 
ಈಸೊರ — ಸುಮ್ನಿರು ಸಾಂಬಣ್ಣ, ಸುಮ್ನಿರು 
ಅದ್ಯಾರೋ ಬರ್ತಾರೆ ಸುಮ್ನಿರು 
ಸಾಂಬ. -- ನಿಂಗ್‌ ಮರ್ಳು ಈಸೊರ ಈಗ್ಯಾರು 
ಮುಸ್ಸಂಜೆಯಾಗೆ ಬರ್ತಾರೆ ಮರ್ಳರು 
ಈಸೊರ--- ಅಲ್ಯಾಂಬುದಿಲ್ಲೇನು ಗೋಳಿಮರ? 
ಪ್ರೇತಕ್ಕೆ ಅಲ್ಲಂತೆ ಸಂಚಾರ 


ಆ. 89 ಯು 


ಸಾಂಬ. - ಏನಾರೂ ಹೇಳ್ಬೇಡ ಸುಮ್ನಾರ 
ಎದೆಯೊಳಗೆ ಚಳಿಯಣ್ಣ ಧರಥರ 

ಈಸೊರ-- ದೇವ್ರಾಣೆ ಆಲ್ಫಾಣ-... ಬಿರ್ಮ ಸೂರು 
ಪ್ರೇತಾಗಿ ನೆರ್ಳಂತೆ ಬರ್ತಾರ 

ಸಾಂಬ. -- ದಮ್ಮಯ್ಯ ದಮ್ಮಯ್ಯ ಹೌದಃಂರ 
ಯಾಕಾರು ಬೇಕಿತ್ತು ಸುದ್ದಿಯಾರ 

ಪಸೊರ-- ಕಂಬಿ ಕೀಳು ದಮ್ಮಯ್ಯ ರಾಮರಾಮ 
ಬೆನ್ನತ್ತಿ ಬರ್ತಾರೊ ಏನ್‌ ಕರ್ಮ 


(ಪಲಾಯನೆ ಮಾಡುವರು.) 


೫ 
(ತೆರೆಯಲ್ಲಿ ಮೊದಲಿಗಿಂತ ಗಟ್ಟ ಯಾಗಿ ಊರವರ ಗುಜು ಗುಜು ಎದ್ದಿದೆ) 
ಯಾರೋ ಅಂದರು! 
ಏನಂತೆ? 
ಯಾರೋ ಅಂದರು! ಯಾರೋ ಅಂದರು! 
ಏನಂತೆ? ಏನಂತೆ? 
ಯಾರೋ ಅಂದರು! ಯಾರೋ ಅಂದರು! ಯಾರೋ ಅಂದರು! 
ಏನಂತೆ? ಏನಂತೆ? ಏನಂತೆ? 
(ಚಿಕ್ಕಪ್ಪ ಕುಕ್ಕಪ್ಪ ಎಂಬಿಬ್ಬರು ಮಾತಾಡುತ್ತ ಬರುವರು) 
ಚಿಕ್ಕಪ್ಪು ಯಾರೋ ಅಂದರು! 
ಕುಕ್ಕಪ್ಪು - ಏನಂತೆ? 
ಚಿಕ್ಕ. -. ನೀರಿಗೆ ಬೈಲಿನ ಸೂರಕ್ಕ ಮೊನ್ನೆ 
ಜಾರೇ ಆದ್ದಕ್ಕಂತೆ, ಗಂಡ 
ಹಾರೀಲಿ ಕೊಂದನಂತೆ 
ಹೆಂಡ್ತೀನ ಕೊಂದವ ಬಿರ್ವಣ್ಣ ನಂತೆ 
ಬರ್ಮನ ತಿಂದವ ಸುಬ್ರಾಯನಂತೆ 


ಇಯು OS ಭಾ 


ನೀರಿಗೆ ಹೆಣಹಾಕಿ ತಾ ಮಾಯನಂತೆ 

ಇಷ್ಟಲ್ಲ ಸೂಸ್ತ್ರವು ಸೇಸಪ್ಪಂದಂತೆ 

ಸತ್ತವು) ಪ್ರೇತಾಗಿ ಕಾಣ್ಸ್‌ಕೊಂಡರಂತೆ 

ಸಾಂಬಣ್ಣ ಈಸೊರ ಬಾಲಮಡ್ಡಿದ್ರಂತೆ 
ಕುಕ್ಕ.- ಯಾವುದು ಸತ್ಯವೋ, ಯಾವುದು ಮಿತ್ಯವೋ? 
ಚಿಕ್ಕ. :ಹಾರೇದು ನಿತ್ಯವು; ಕೊಂದದ್‌ ಸತ್ಯವು 

ಸುಬ್ರಾಯ ಬಂದು ಇಬ್ರ ಕೊಂದದ್‌ ಅದುವೆ ನಿಜವು 
ಕುಕ್ಕ — ಯಾವುದು ಸತ್ಯವೋ, ಯಾವುದು ಮಿತ್ಯವೋ? 
ಚಿಕ್ಕ — ಜೆರೇದು ಮಿತ್ಯವು ಕೊಂದದ್ದು ಸತ್ಯವು 

ಹೆಣ ಅಡಗ್ಗಿ ಮಾಯವಾದದ್‌ ಅದುವೆ ನಿಜವು 
ಕುಳ್ಳ. - ಯಾವುದು ಸತ್ಯವೋ, ಯಾವುದು ಮಿತ್ಯವೋ? 
ಚಿಕ್ಕ. -- ಜಾರೆ ಮಿತ್ಯವು, ಉಳಿದ್ದು ಸತ್ಯವು 

ಸೇಸುಗಾಗಿ ಸುಬ್ಬು ಬಂದು ಕರದ್‌ ಸತ್ಯವು 
ಕುಕ್ಯ. - ಯಾವುದು ಸತ್ಯವು, ಯಾವುದು ಮಿತ್ಯವು? 
ಚಿಕ್ಕ. ಎಲ್ಲ ಮಿತ್ಯವು, ಇಷ್ಟು ಸತ್ಯವು 

ಸಾಂಬು ಈಸೊರ ಪ್ರೇತಕಂಡು ಓಡಿದ್ದು ನಿಜವು 
(ದೂರದಿಂದ ಆ ಮಾರ್ಗವಾಗಿ ಅತ್ತೆಯ ಮನೆಯಿಂದ ಹಿಂತಿರುಗುವ 

ಬಿರ್ಮನೂ ಅನನ ಹೆಂಡತಿ ಸೂರೂ ಬರುವರು) 

ಕುಕ್ಚ. - ಯಾವುದು ಸತ್ಯವೋ, ಯಾವುದು ಮಿತ್ಯವೋ? 
ಚಿಕ್ಕ... ಕೊಲೆಯು ಮಿತ್ಯವು, ಸಾಯ್ದಿದ್ದು ಸತ್ಯವು? 

ಬಿರ್ಕು ಸೂರು ಬರೋದು ನೋಡು, ಹಗಲು ಸತ್ಯವು. 
, ಸೂರು ತವರಂಗೆ ನಾಕ್ಮಿನ ಇರ್ಬೋದಿತ್ತು 

ನಿಮಗೇ ಅವಸರ 

ಹುಣ್ಣಿಮೆ ಪಾಡ್ಯಕ್ಕೆ ಬರ್ಬೋದಿತ್ತು. 

ಊರೊಳಗೆ ಬ್ಯಾಸರ 
ಬಿರ್ಕ... ಮಾವನ ಮನ್ಯಂಗೆ ಏಸ್ಪೀನ ಇಪ್ಪುದು 


ಬು ಸಶಿ. ಯು 


ಮೂಲ್ಸೇಣಿ ಆಸ್ತೀಯ? 
ಹೆಂಡ್ತೀಯ ತವರಂದು ಚಾವಡಿಗೆ ಅಂಟದ್ರೆ 
ಮಾನಕ್ಕೆ ಜಾಸ್ಮಿಯ? 

ಸೂರು -- ನಮ್ಮವು ಅಂದ್ಮೇಲೆ ಅದೇನು ಭೇದವೋ 
ಊರವರು ಅಂತಾರ? 
ಊರವರ ಬಾಯೊಗೆ ಬೀಗ್ಯಾರು ಹಾಕೋರು 
ಹೇಳೋರು ಹೇಳ್ತಾರ. 

ಬಿರ್ಕ - ಗದ್ರೇಲಿ ಪೈರೆಲ್ಲ ಹಣ್ಣಾಗಿ ಹೊನ್ನಾಗಿ 
ಹಕ್ಕಲ್ಲ ತಿಂತಾವ 
ಮುಂಗಾರು ಮಳೆಯಂತು ಗಡಗುಟ್ಟ ಬಂದರೆ 
ಅಲ್ಲೇನೆ ಬತ್ತಾವು. 

ಸೂರು-- ಅದು ಒಂದು ಹೌದೆಂಬೆ; ಶಸ್ಟೀನ ಬಿಟ್ಟದ್ದೆ 
ದೇವ್ರದ್ದು ದೊಡ್ಡಂತೆ 
ಅಬ್ಬೀಯ ಒತ್ತಾಯ, ತಪ್ಪುತ್ತೆ ಬಂದೇನು 
ನಾಳೇಗೆ ಕೊಯ್ಲಂತೆ 

ಬಿರ್ಕ-_ ಕತ್ತ್ವೀಗೆ ಹಲ್‌ಹಾಕ್ಸಿ ಸಂಜೀನೆ ತತ್ತೇನೆ 
ಊರೊಳಗಿನ ಎಲ್ಲಾರ 
ಕೊಯ್ಲಾಯ್ತು ತಿರಿಕಟ್ಟ ಉಳಿದದ್ದು ನಮ್ಮದು 
ಕಂಡವರು ನಗ್ತಾರೆ 

ಸೂರು - ಅವರು ನಕ್ರಂದ್‌ ಹೇಳ್ತೀರ, ನಕ್ಕರೆ ನಕ್ಕೊಳ್ಳಿ 
ಸೂರ್ಯಂಗೆ ಉಗಿತಾರ 
ಉಗಿದುಗಿದು ಕಡೆಗಂಟ ತಮ್ಮೋರಿ ಎಂಜ್ಲಂತೆ 
ಊರವರ ಹಣೆಬಾರ 

(ಹಾಗೇನೆ ಶೆರಳುವರು) 

ಕುಕ್ಕ. - ಎಲಿಲ್ಲ ಕತೆಯೊಂದು ಹುಟ್ಟತು ಎಲೆ ಕುಳ್ಳ 

ಇಂಥೊಂದು ಚಮತ್ವಾರ ಉಂಟೇನ? 


ಡ್‌ 25 ಜ್ಯ 


ಚಿಕ್ಕ — ಇಷ್ಟೆಲ್ಲ ಜನರು ಹೇಳಿದ್ದು ಸುಳ್ಳೇ? 
ಕುಕ್ತ -- ಇಂಥೊಂದು ಚಮತ್ವಾರ ಉಂಟೇನ! 
ಚಿಕ್ಕ. ಅವುಂತು ಇಬ್ರು ಸತ್ತದ್ದು ಸುಳ್ಳೆ? 
ಕುಕ್ಕ -- ಇಂಥೆೊಂದು ಚಮತ್ವಾರ ಉಂಟೇನ! 
ಚಿಕ್ಕ. -- ಸುಬ್ರಾಯ ಅವರ ಕೊಂದದ್ದು ಸುಳ್ಳೆ? 
ಕುಕ್ಚ. - ಇಂಥೊಂದು ಚಮತ್ವಾರ ಉಂಟೇನ! 
ಚಿಕ್ಕ. -- ಸೇಸಕ್ಟ ಇಷ್ಟು ಮಾಡ್ಸಿದ್ದು ಸುಳ್ಳೆ? 
ಕುಕ್ಚ. -- ಇಂಥೊಂದು ಚಮತ್ಕಾರ ಉಂಟೇನ! 
ಚಿಕ್ಕ. - ಏನಾರು ಸುಳ್ಳಿರ್ಲಿ, ಇದಂತು ಸುಳ್ಳಲ್ಲ 
ಕಕ್ಕ ... ಗಾಳಿ ಯಿಲ್ಲೆ ಬರಿ ಎಲೆ ಅಲುಗೀತಾ? 
ಚಿಕ್ಕ. — ಅವರಿಬ್ರ ನಡೆ ಸಮ ಇಲ್ಲೆಂಬುದು ನಿಜವು 
ಕುಕ್ಕ — ಗಾಳಿಯಿಲ್ಲೆ ಬರಿ ಎಲೆ ಅಲುಗೀತಾ? 
ಚಿಕ್ಕ. ಸೂರಕ್ಕನ ನಂಬ್ಲಾರೆ, ಬಿರ್ಕಣ್ಣ ಅಂಥೋನೆ 
ಕುಕ್ಸ. - ಗಾಳಿಯಿಲ್ಲಿ ಬರಿ ಎಲೆ ಅಲಂಗೀತಾ? 
ಚಿಕ್ಕ. — ಗಂಡ ಹೆಂಡ್ತಿಗೆ ಅಷ್ಟಸ್ಟೈ --ಅದಂತು ಸತ್ಯವು 
ಕುಕ್ಕ. ಭಿ ಗಾಳಿಯಿಲ್ದೆ ಬರಿ ಎಲೆ ಅಲುಗೀತಾ? 
ಚಿಕ್ಕ — ಆದದ್ದು ಅಲ್ಲಾರು, ಆಪುದು ನಿಜವಂತೆ 
ಕುಕ್ಕ.- ಗಾಳಿಯಿಲ್ಲಿ ಬರಿ ಎಲೆ ಅಲುಗೀತಾ? 
ಚಿಕ್ಕ. ಗಾಳಿಯಿಲ್ಲಿ ಬರಿ ಎಲೆ ಅಲುಗೀತಾ? 

ನೀರಲ್ಲಿ ಗುಂಡೃಲ್ಲು ತೇಲೀತಾ? 

ಎಣ್ಣಿ ಗು ಸೀಗೇಗೂ ಕೂಡಿತಾ? 


ಇ ಒಲ ವಾದ ಟ್ಟ ಲ್ಲ ಗ್ರಾ 


ಹ ಜಂ ಛೊ ಂೃ ಇಂ ಜಡ ಲ್ಪ ಇಂ 





ಹದ ಇಶಾ 








ರಾ 


PRINTED AT THB DHARMA PRAKASH PRESS, MANGALORE. 


